ಕರ್ನಾಟಿಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 132 | 
ಮಾನ್ಯ ಸದಸ್ಯರ ಹೆಸರು ಡಾ: ತಳವಾರ್‌ ಸಾಬಣ್ಣ I 
WN (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ಸಚಿವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 13.09.2021 
| ಪ್ರಶ್ನೆ ಉತ್ತರ 


(ಅ) | ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿರುವ ಅಂಬಿಗರ | ಗುಲೃರ್ಗಾ ವಿಶ್ವವಿದ್ಯಾಲಯದಲ್ಲಿರುವ ಅಂಬಿಗರ 
ಚೌಡಯ್ಯನವರ ಅಧ್ಯಯನ ಪೀಠಕ್ಕೆ ಖಾಯಂ | ಚೌಡಯ್ಯನವರ ಅಧ್ಯಯನ . ಪೀಠಕ್ಕೆ 
ನಿರ್ದೇಶಕರನ್ನು ನೇಮಿಸಲಾಗಿದೆಯೆೇ(; ಸರ್ಕಾರದಿಂದ ಯಾವುದೇ ಖಾಯಂ ನಿರ್ದೇಶಕರ 

ಹುದ್ದೆ  ಮಂಜೂರಾಗಿರುವುದಿಲ್ಲ. ಹೀಗಾಗಿ, 
ತಾತ್ಕಾಲಿಕವಾಗಿ ಒಬ್ಬ ಪ್ರಾಧ್ಯಾಪಕರನ್ನು ಸದರಿ 
ಪೀಠದ ಅಡಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು 
ಹಮ್ಮಿಹೊಳ್ಳಲು ನೇಮಿಸಲಾಗಿದೆ. 


(ಆ) | ಸದರಿ ಫೀಠದಡಿಯಲ್ಲಿ ಕಳೆದ ಮೂರು |ಸದರಿ ಪೀಠದಡಿಯಲ್ಲಿ ಕಳೆದ ಮೂರು 


ವರ್ಷಗಳಲ್ಲಿ ಕೈಗೊಂಡ ಚಟುವಟಿಕೆಗಳು | ವರ್ಷಗಳಲ್ಲಿ ಈ ಕೆಳಕಂಡ ಚಟುವಟಿಕೆಗಳನ್ನು 
ಯಾವುವು; ಕೈಗೊಳ್ಳಲಾಗಿರುತ್ತದೆ. 

| 1. ದಿನಾಂ೦ಕ:24.01.2018, 21.01.2019, 

21.01.2020 ಮತ್ತು 21.01.2021 ಗಳಂದು 

ನಿಜಶರಣ ಅಂಬಿಗರ ಚೌಡಯ್ಯ 


ಜಯಂತೋತ್ಸವ ಕಾರ್ಯಕ್ರಮ 
ನಡೆಸಲಾಗಿದೆ. 

2. ವಿಚಾರಣಾ ಸಂಕೀರ್ಣಗಳನ್ನು 
ಹಮ್ಮಿಕೊಳ್ಳಲಾಗಿದೆ. 

3. ವಿಶೇಷ ಉಪಸ್ಯಾಸಕ 
ಕಾರ್ಯಕ್ರಮಗಳನ್ನು ಜರುಗಿಸಲಾಗಿದೆ. 

4. ಅಂಬಿಗರ ಚೌಡಯ್ಯನವರ ಧ್ವನಿಸುರಳಿ 
ತಯಾರಿಸಿ ಬಿಡುಗಡೆ ಮಾಡಲಾಗಿದೆ. 


ಈ ಅಧ್ಯಯನ ಪೀಠದ ಕಟ್ಟಡ ಸಂಪೂರ್ಣವಾಗಿ | ಈ ಅಧ್ಯಯನ ಪೀಠದ ಕಟ್ಟಿಡವು ಸುಮಾರು 10 
ಬಿರುಕು ಬಿಟ್ಟೆದ್ದ ಇದಕೆ ಕಾರಣಕರ್ತರು | ವರ್ಷಗಳ ಕಟ್ಟಿಡವಾಗಿದ್ದು (ಆರ್‌.ಸಿ.ಸಿ. ಫ್ರೇಮ್‌ 
ಯಾರು ಮತ್ತು ಹಾಗಾಗಲು ಕಾರಣಗಳೇನು; ಸ್ಟಕ್ಕರ್‌ ಕಟ್ಟಿಡ) ಅಲ್ಲಲ್ಲಿ ಸಣ್ಣ ಬಿರುಕುಗಳಿದ್ದು, 
ಕಟ್ಟಡದ ಸುರಕ್ಷತೆಗೆ ಯಾವ ಧಕ್ಕೆ ಇರುವುದಿಲ್ಲ. 
ಆದಾಗ್ಯೂ, ಸದರಿ ಪೀಠಕ್ಕೆ ನಿರ್ವಹಣಾ ಕಾಮಗಾರಿ 
ಕೈಗೊಂಡು ಬಿರುಕುಗಳನ್ನು ಮುಚ್ಚಿಸಲು ಕ್ರಮ 
| “ಕೈಗೊಳ್ಳಲಾಗುವುದು. 

ಅಂಬಿಗರ ಚೌಡಯ್ಯನವರ ಪೀಠದ ಶೈಕ್ಷಣಿಕ | ಶೈಕ್ಷಣಿಕ . ವಿದ್ದತ್‌ ಕಾರ್ಯಕ್ರಮಗಳನ್ನು 
ಚಟುವಟಿಕೆಗಳು ಇನ್ನು ಮುಂದೆಯಾದರೂ | ನಡೆಸುವುದರ ಮೂಲಕ ಅಂಬಿಗರ 


ಸರಿಯಾಗಿ ನಡೆಸಿಕೊಂಡು ಹೋಗುವರೇ? ಚೌಡಯ್ಯನವರ ಪೀಠದ ಶೈಕ್ಷಣಿಕ 
ಚಟುವಟಿಕೆಗಳನ್ನು ಅಬಿವೃದ್ದಿ ಮಾರ್ಗದಲ್ಲಿ 
ನಡೆಸಲಾಗುವುದು. | 


ಸಂಖ್ಯೆ: ಇಡಿ 43 ಯುಜಿವಿ 2021 


(ಡಾ: ಅಶ್ವಥ್‌ ಯಣ ಸಿ.ಎನ್‌) ` 
ಉನ್ನತ ಶಿಕ್ಷಣ, ಐಟಿ ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 

: ಜೀವನೋಪಾಯ ಸಚಿವರು 


